RNI No. KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಏಪ್ರಿಲ್ ೧೧, ೨೦೧೩ ( ಚೈತ್ರ ೨೧, ಶಕ ವರ್ಷ ೧೯೩೫) 
Bangalore , Thursday , April 11, 2013 (Chaithra 21, Shaka Varsha 1935 ) 


ಸಂಚಿಕೆ ೧೫ 
Issue 15 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ , 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 
ಕುಂದಾಪುರ ಪುರಸಭಾ ಕಾರ್ಯಾಲಯ , ಕುಂದಾಪುರ, ಉಡುಪಿ ಜಿಲ್ಲೆ, 

ಕರಡು ಅಧಿಸೂಚನೆ 

ಕುಂಪುಸ. ಡಿ .ಸಿಆರ್‌. ನಂ / 240/ 2012 - 13 ದಿನಾಂಕ:12 - 02 - 2013 
ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಈ ಪುರಸಭೆಯ ಕರ್ನಾಟಕ ಪುರಸಭೆಗಳ 
ಅಧಿನಿಯಮ 1964ರ ಸೆಕ್ಷನ್ 324ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ ಪುರಸಭೆಯ ನಿರ್ಣಯ ಸಂಖ್ಯೆ:146 ದಿನಾಂಕ 12 - 02 - 2013ರಂತೆ ಕಟ್ಟಡಗಳ ರಚನೆ 
ಪರವಾನಿಗೆ ಶುಲ್ಕವನ್ನು ಈ ಕೆಳಗಿನಂತೆ ಪರಿಷ್ಕರಿಸಲು ತೀರ್ಮಾನಿಸಿರುತ್ತದೆ. ಈ ಅಧಿಸೂಚನೆಯು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 
30 ದಿನಗಳ ಒಳಗಾಗಿ ಯಾವುದೇ ಆಕ್ಷೇಪಣೆಗಳಿದ್ದಲ್ಲಿ, ಲಿಖಿತ ಮೂಲಕ ಈ ಕಛೇರಿಗೆ ಸಲ್ಲಿಸತಕ್ಕದ್ದು 


ಕ್ರ.ಸಂಖ್ಯೆ ಕಟ್ಟಡ ಸ್ವರೂಪ 

ವಿಸ್ತೀರ್ಣ 

ಪರಿಷ್ಕತ ಶುಲ್ಕ 
ವಾಸ್ತವ್ಯದ ಕಟ್ಟಡಗಳಿಗೆ 

1 ಚ. ಮೀ . ಗೆ 

10 .00 
2 | ವಾಣಿಜ್ಯ ಕಟ್ಟಡಗಳಿಗೆ 

1 ಚ . ಮೀ . ಗೆ 

20 . 00 
ಕೈಗಾರಿಕಾ ಕಟ್ಟಡಗಳಿಗೆ 

1 ಚ . ಮೀ . ಗೆ 

15 . 00 
ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾರ್ವಜನಿಕ ಕಟ್ಟಡಗಳಿಗೆ 1 ಚ. ಮೀ . ಗೆ 

8 . 00 
5 ಆವರಣ ಗೋಡೆನಿರ್ಮಾಣಕ್ಕೆ 

1 ಮೀ . ಗೆ. 

10 .00 
ಕಟ್ಟಡಗಳ ಬೈಲಾ ಮತ್ತು ಸರಕಾರವು ಕಟ್ಟಡ ರಚನೆಗೆ ಅನುಮತಿ ನೀಡುವರೇ ಉಪನಿಯಮಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲು ನಿರ್ದೇಶನ 
ನೀಡಿರುವುದರನ್ವಯ ಈಗಿನ ಕಟ್ಟಡ ಉಪನಿಯಮಗಳೊಂದಿಗೆ ಈ ಕೆಳಗೆ ಕಾಣಿಸಿದ ಉಪನಿಯಮಗಳನ್ನು ಅಳವಡಿಸಿಕೊಳ್ಳಲು ತೀರ್ಮಾನಿಸಲಾಗಿದೆ. 
1) ಎಲ್ಲಾ ಕಟ್ಟಡಗಳಿಗೆ ನಗರ ಯೋಜನಾ ಪ್ರಾಧಿಕಾರದ ನಿಯಮ ಪ್ರಕಾರ ಸೆಟ್‌ಬ್ಯಾಕ್ ಬಿಡತಕ್ಕದ್ದು. 
2) ಬಹುಮಹಡಿ ಕಟ್ಟಡ ನಿರ್ಮಿಸುವಾಗ ರಾಷ್ಟ್ರೀಯ ಕಟ್ಟಡ ಕೋಡ್, ಉಪನಿಯಮ ಹಾಗೂ ಸರಕಾರದ ಆದೇಶದನ್ವಯ 1 + 4 ಅಂತಸ್ತುಗಳಿಗೆ 

ಮೇಲ್ಪಟ್ಟು ಅಥವಾ 15 ಮೀ . ಗಿಂತ ಮೇಲ್ಪಟ್ಟ ಎತ್ತರದ ಕಟ್ಟಡಗಳ ನಿರ್ಮಾಣಕ್ಕೆ ಅಗ್ನಿಶಾಮಕ ಇಲಾಖೆಯಿಂದ ನಿರಾಕ್ಷೇಪಣೆ ಪತ್ರವನ್ನು 
ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು. 
ಸರಕಾರಿ ಆದೇಶದನ್ವಯ ರಾಷ್ಟ್ರೀಯ ಹೆದ್ದಾರಿ ಮಧ್ಯರೇಖೆಯಿಂದ 40 ಮೀ ., ರಾಜ್ಯ ಹೆದ್ದಾರಿ ಮಧ್ಯರೇಖೆಯಿಂದ 40 ಮೀ ., ಮತ್ತು ಜಿಲ್ಲಾ ಮುಖ್ಯ 
ರಸ್ತೆಯ ಮಧ್ಯರೇಖೆಯಿಂದ 25 ಮೀ . ಗಳ ಅಂತರ ಬಿಟ್ಟು ಕಟ್ಟಡ ನಿರ್ಮಿಸಿಕೊಳ್ಳುವುದು. 

ಪುರಸಭಾ ವ್ಯಾಪ್ತಿಯಲ್ಲಿ ರಾಜ್ಯ ಹೆದ್ದಾರಿಗಳ ದಾಖಲಿತ ರಸ್ತೆ ಭೂಗಡಿಯ ಅಂಚಿನಿಂದ 6.00ಮೀ ಬಿಟ್ಟು ಕಟ್ಟಡ ನಿರ್ಮಿಸತಕ್ಕದ್ದು. 
5) ನಕ್ಷೆ ವಿನ್ಯಾಸಗಾರರಿಂದ ಭೂಕಂಪನ ಸುರಕ್ಷತಾ ಮಾರ್ಗಸೂಚಿಯಂತೆ ಎನ್. ಬಿ.ಸಿ ಕೋಡ್ ಮತ್ತು ಐ.ಎಸ್ ನಂ . 1893/ 2002 ರೀತ್ಯಾ ವಿಧಾನ 

ರೂಪಿಸಿ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಪ್ರಮಾಣ ಪತ್ರ ಒದಗಿಸುವುದು . 


(೫೦೫) 


ರಾರ್ ವಾಟರ್ ಹೀಟರ್‌ 


೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧ , ೨೦೧೩ 

ಭಾಗ ೬ 
6) ಕರ್ನಾಟಕ ಪುರಸಭೆಗಳ ( ಬಿಲ್ಲಿಂಗ್) ಮಾದರಿ ಬೈಲಾ 1981ರ ನಿಯಮಗಳನ್ನು ಅಳವಡಿಸುವುದು. 
7) ಕಟ್ಟಡ ಪರವಾನಗಿ ಅವಧಿಯು ಒಂದು ವರ್ಷವಾಗಿದ್ದು , ಮುಂದೆ ಒಂದು ವರ್ಷದ ನವೀಕರಣಕ್ಕೆ ಮಾತ್ರ ಅವಕಾಶವಿರುವುದು. 
8) ಕಟ್ಟಡದಲ್ಲಿ ಕಡ್ಡಾಯವಾಗಿ ಮಳೆ ನೀರಿನ ಕೊಯ್ದು ವಿಧಾನವನ್ನು ಅಳವಡಿಸುವುದು. 
9) ಕರ್ನಾಟಕ ಸರಕಾರದ ಆದೇಶ ಸಂ :EN 396 NCE 2006, D:13 - 11 - 2007ರಂತೆ ಕಟ್ಟಡಗಳಿಗೆ ಕಡ್ಡಾಯವಾಗಿ ಸೋಲಾರ್ ವಾಟರ್ ಹೀಟರ್ 

ಸಿಸ್ಟಮ್‌ನ್ನು ಅಳವಡಿಸತಕ್ಕದ್ದು. 
10 ) ಸಾಮಾನ್ಯ ನಡೆದಾರಿ ಮತ್ತು ಮಳೆ ನೀರಿನ ಹರಿಯುವಿಕೆಗೆ ಆತಂಕ ಮಾಡತಕ್ಕದ್ದಲ್ಲ. 
11) ಪರಿಶೀಲನಾ ಪ್ರಮಾಣ ಪತ್ರ ನೀಡಿರುವ ಅಧಿಕೃತ ವಿನ್ಯಾಸಗಾರರೇ ನಿರ್ಮಾಣದ ಬಗ್ಗೆ ಪೂರ್ಣ ಜವಾಬ್ದಾರರಾಗಿರುವುದು. 

ಆಡಳಿತಾಧಿಕಾರಿಗಳು 
ಪುರಸಭೆ, ಕುಂದಾಪುರ 


ಕುಂದಾಪುರ ಪುರಸಭಾ ಕಾರ್ಯಾಲಯ , ಕುಂದಾಪುರ, ಉಡುಪಿ ಜಿಲ್ಲೆ , 

ಕರಡು ಅಧಿಸೂಚನೆ 
ಕಸಂ: ಪು . ಸ. ಕುಂ / ಆ. ವಿ ./ ಉ . ಪ ./ ಪರಿಷ್ಕರಣೆ / ಸಿ. ಆರ್‌. ನಂ .210 / 2012 - 13 ದಿನಾಂಕ:12 - 02 - 2013 


ಪುರಸಭೆ ಕುಂದಾಪುರ ವ್ಯಾಪ್ತಿಯಲ್ಲಿರುವ ಉದ್ದಿಮೆಗಳ ಪರವಾನಿಗೆಯ ಶುಲ್ಕವನ್ನು 1964ನೇ ಕರ್ನಾಟಕ ಪುರಸಭೆ ಕಾಯಿದೆ 1964 ರ ಪ್ರಕರಣ 
256 ಮತ್ತು 257ರ ಪ್ರಕಾರ ಮತ್ತು 324 ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ ಪುರಸಭೆಯ ನಿರ್ಣಯ ಸಂಖ್ಯೆ ದಿನಾಂಕ 12 - 02 - 2013 ರಂತೆ 
ಈ ಕೆಳಗಿನಂತೆ ಪರಿಷ್ಕರಿಸಲು ತೀರ್ಮಾನಿಸಿರುತ್ತದೆ. 

2012 - 13 ನೇ ಸಾಲಿನ ಪರವಾನಿಗೆ ಶುಲ್ಕವನ್ನು ಪಾವತಿಸಲು ಬಾಕಿ ಇರುವ ಉದ್ದಿಮೆಗಳಿಗೂ ಹಾಗೂ ಹೊಸ ಪರವಾನಿಗೆಗಳಿಗೆ 
ಅನ್ವಯವಾಗುವುದು. ಈ ಉಪ ನಿಭಂದನೆಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕದಿಂದ 30 ದಿನಗಳ ಒಳಗೆ ಆಕ್ಷೇಪಣೆ/ಸಲಹೆಗಳು 
ಇದ್ದಲ್ಲಿ ಲಿಖಿತ ಮೂಲಕ ಈ ಕಛೇರಿಗೆ ಸಲ್ಲಿಸಬಹುದು. 


૪(વા 


ಉದ್ಯಮದ ಸ್ವರೂಪ 


ಉದ್ದಿಮೆ 
ಪರವಾನಿಗೆ ಶುಲ್ಕ 
ರೂ . ಗಳಲ್ಲಿ 


100 .00 


200 . 00 


300 . 00 


600 .00 


1000. 00 


VI 


1500.00 


VII 


ವಿದ್ಯುಚ್ಛಕ್ತಿ ಯಾ ವಿದ್ಯುಶಕ್ತಿಯೇತರ ಯಾವುದೇ ಶಕ್ತಿಯನ್ನು ಉಪಯೋಗಿಸಿ ನೆಡೆಸುವ ಉದ್ಯಮಗಳಿಗೆ 
2 ಅಶ್ವಶಕ್ತಿ ಮೀರದೆ 
2 ಅಶ್ವಶಕ್ತಿ ಮೇಲ್ಪಟ್ಟು 5 ಅಶ್ವಶಕ್ತಿ ಮೀರದೆ 
5 ಅಶ್ವಶಕ್ತಿ ಮೇಲ್ಪಟ್ಟು 10 ಅಶ್ವಶಕ್ತಿ ಮೀರದೆ 
10 ಅಶ್ವಶಕ್ತಿ ಮೇಲ್ಪಟ್ಟು 20 ಅಶ್ವಶಕ್ತಿ ಮೀರದೆ 
20 ಅಶ್ವಶಕ್ತಿ ಮೇಲ್ಪಟ್ಟು 30 ಅಶ್ವಶಕ್ತಿ ಮೀರದೆ 
30 ಅಶ್ವಶಕ್ತಿ ಮೇಲ್ಪಟ್ಟು 40 ಅಶ್ವಶಕ್ತಿ ಮೀರದೆ 
40 ಅಶ್ವಶಕ್ತಿ ಮೇಲ್ಪಟ್ಟು 100 ಅಶ್ವಶಕ್ತಿ ಮೀರದೆ 
100 ಅಶ್ವಶಕ್ತಿ ಮೇಲ್ಪಟ್ಟು 500 ಅಶ್ವಶಕ್ತಿ ಮೀರದೆ 
500 ಅಶ್ವಶಕ್ತಿಗೆ ಮೀರಿದರೆ ಪ್ರತಿ ಹೆಚ್ಚಿನ ಅಶ್ವಶಕ್ತಿಗೆ 
ವಿಸಿಟಿಂಗ್ ಕಾರ್ಡ್, ವೆಡ್ಡಿಂಗ್ ಕಾರ್ಡ್, ಬ್ಯಾನರ್ ಝರಾಕ್ಸ್ , 
ಜಾಬ್ ಟೈಪಿಂಗ್, ಆಮಂತ್ರಣ ಪತ್ರಿಕೆ , ಸ್ಟಿಕರ್ ಕಟ್ಟಿಂಗ್ & ದಿನ ಪತ್ರಿಕೆ ಮಾರಾಟ 
ಟ್ರಾವೆಲಿಂಗ್ ಏಜೆನ್ಸಿಸ್, ಟ್ರಾನ್ಸ್‌ಪೋರ್ಟ್ & ಸರ್ವಿಸ್ 
ಕನ್ಸಲ್ಲೆ , ಗುತ್ತಿಗೆ ವ್ಯವಹಾರದ ಕಚೇರಿ 
ದಿನಸಿ 


2250.00 


VIII 


3000 . 00 


IX 


100 .00 


800. 00 


800 . 00 


800. 00 


500. 00 


ದಾಸ್ತಾನು (ಗೋಡೋನು) ಸಣ್ಣದು 


1000 . 00 


ದಾಸ್ತಾನು (ಗೋಡೋನು) ದೊಡ್ಡದು 


2000 . 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧, ೨೦೧೩ 


೫೦೭ 


| 
| 
೫ 
) 


ಉದ್ಯಮದ ಸ್ವರೂಪ 


ಉದ್ದಿಮೆ 
ಪರವಾನಿಗೆ ಶುಲ್ಕ 
ರೂ . ಗಳಲ್ಲಿ 


III 


800 .00 


IV 


1500 . 00 


1200 .00 


ಮಾರಾಟ ( ಸಣ್ಣದು) | 
ಮಾರಾಟ (ದೊಡ್ಡದು) 
ದಿನಸಿ ಮಾರಾಟ ಸಹಿತ ಇತರೆ ಯಾ ಪ್ಲಾಸ್ಟಿಕ್ ಗೃಹೋಪಯೋಗಿ ವಸ್ತುಗಳು ( ಸಣ್ಣದು) 
ದಿನಸಿ ಮಾರಾಟ ಸಹಿತ ಇತರೆ ಯಾ ಪ್ಲಾಸ್ಟಿಕ್ ಗೃಹೋಪಯೋಗಿ ವಸ್ತುಗಳು ( ದೊಡ್ಡದು) 
ದಿನಸಿ ಮಾರಾಟ ಸಹಿತ ಇತರೆ ಯಾ ತರಕಾರಿ ( ಸಣ್ಣದು) 
ದಿನಸಿ ಮಾರಾಟ ಸಹಿತ ಇತರೆ ಯಾ ತರಕಾರಿ (ದೊಡ್ಡದು) 


2000 . 00 


VII 


1000.00 


VIII 


1500 .00 


ಸೂಪರ್‌ ಮಾರ್ಕೆಟ್ ಮಾದರಿ | 


5000. 00 


ದಿನಸಿ ಮಾರಾಟ ಸಹಿತ ಇತರೆ 


2000. 00 


1000. 00 


2000. 00 


ಜನರಲ್ ಸ್ಟೋರ್(ಸಣ್ಣದು) 
ಜನರಲ್ ಸ್ಟೋರ್(ದೊಡ್ಡದು) 
ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳ ಮಾರಾಟ (ಸ್ಟೇಶನರಿ) ಸಣ್ಣದು 
ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳ ಮಾರಾಟ (ಸ್ಟೇಶನರಿ) ದೊಡ್ಡದು 


1000 . 00 


2000 . 00 


ರಬ್ಬರ್‌ಸ್ಟಾಂಪ್ ತಯಾರಿಕೆ 


300 .00 


1000 .00 


2000 .00 


500 . 00 


800.00 


500 .00 


1000 .00 


1000 . 00 


ಪಾದರಕ್ಷೆ ಮಾರಾಟ ಸಣ್ಣದು 
ಪಾದರಕ್ಷೆ ಮಾರಾಟ ದೊಡ್ಡದು 
ಕ್ಷೌರದ ಅಂಗಡಿ (ಸೆಲೂನ್ ಶಾಪ್) ಸಣ್ಣದು( 3 ಸೀಟ್ ಅಥವಾ ಅದಕ್ಕಿಂತ ಕಡಿಮೆ ) 
ಕ್ಷೌರದ ಅಂಗಡಿ( ಸೆಲೂನ್ ಶಾಪ್) ಸಣ್ಣದು(4 ಸೀಟ್ ಅಥವಾ ಅದಕ್ಕಿಂತ ಹೆಚ್ಚು) 
ಬ್ಯೂಟಿಪಾರ್ಲ‌್ರ 
ಮೊಬೈಲ್ ಹಾಗೂ ಮೊಬೈಲ್ ಮತ್ತು ಇತರ ಸಣ್ಣ ಎಲೆಕ್ಟ್ರಾನಿಕ್ ಐಟಂ ಬಿಡಿಭಾಗಗಳ ಮಾರಾಟ 
ಕಂಪ್ಯೂಟರ್ ಮತ್ತು ಲ್ಯಾಪ್‌ಟಾಪ್ ಸೇಲ್ಸ್ & ರಿಪೇರಿ 
ಫ್ಯಾನ್ಸಿ ಐಟಂಗಳ ಮಾರಾಟ ( ಸಣ್ಣದು) 
ಫ್ಯಾನ್ಸಿ ಐಟಂಗಳ ಮಾರಾಟ (ದೊಡ್ಡದು) 
ಸ್ಪೋರ್ಟ್ಸ್ & ಟಾಮ್ಸ್ ಸಾಮಗ್ರಿಗಳ ಮಾರಾಟ 
ಗೃಹೋಪಯೋಗಿ ವಸ್ತುಗಳ ಮಾರಾಟ ( ಟೀವಿ, ವಾಷಿಂಗ್ ಮೆಷಿನ್ ಮುಂತಾದ) ಸಣ್ಣದು 
ಗೃಹೋಪಯೋಗಿ ವಸ್ತುಗಳ ಮಾರಾಟ ( ಟೀವಿ, ವಾಷಿಂಗ್‌ಮೆಷಿನ್ ಮುಂತಾದ) ದೊಡ್ಡದು 
ಗೃಹೋಪಯೋಗಿ ವಸ್ತುಗಳ ರಿಪೇರಿ (ರೇಡಿಯೋ ,ಟೀವಿ, ವಾಷಿಂಗ್ ಮೆಷಿನ್ ಮುಂತಾದ) 
ಗೃಹೋಪಯೋಗಿ ಯಂತ್ರದ ಬಿಡಿಭಾಗಗಳ ಮಾರಾಟ 


1000. 00 


2000 .00 


1000. 00 


3000. 00 


5000 .00 


1000. 00 


500.00 


ಗೃಹೋಪಯೋಗಿ ಎಲೆಕ್ಟಿಕ್ ವಸ್ತುಗಳ ಮಾರಾಟ 


1000 . 00 


ಇತರೆ ವಿದ್ಯುತ್ ಸಾಮಗ್ರಿಗಳ ಮಾರಾಟ 


1000 .00 


ಗೃಹೋಪಯೋಗಿಲೋಹದ ಪಾತ್ರೆಗಳ ಯಾ ಇತರೆ ಮಾರಾಟ 


800. 00 


ಹೊಲಿಗೆ ಬಿಡಿಯಂತ್ರ , ಮಿನಿ ಜನರೇಟರ್ ಇತರೆ ಸಂಬಂಧಿಸಿದ ಮಾರಾಟ ಮತ್ತು ಸರ್ವೀಸಿಂಗ್ 


1000. 00 


500 .00 


_ 32 | 
( 33 | | 


ಪೆಟ್ರೋಲಿಯಂ ಪ್ರೊಡಕ್ಟ್‌ಗಳ ಮಾರಾಟ 
ಟಯರ್ & ಟ್ಯೂಬ್‌ಗಳ ಮಾರಾಟ 
ಟಯರ್ & ಟ್ಯೂಬ್‌ಗಳ ಮಾರಾಟ ಮತ್ತು ವೀಲ್ ಎಲೈನ್‌ಮೆಂಟ್ 


1000 . 00 


2000. 00 


೫೦೮ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಏಪ್ರಿಲ್ ೧೧, ೨೦೧೩ 


ಭಾಗ ೬ 


) 
. 


ಉದ್ಯಮದ ಸ್ವರೂಪ 


ಉದ್ದಿಮೆ 
ಪರವಾನಿಗೆ ಶುಲ್ಕ 
ರೂ . ಗಳಲ್ಲಿ 
500.00 


36 


1000. 00 


37 


3000 . 00 


5000.00 


ಗಿಡಮೂಲಿಕೆ ಔಷಧಿಗಳ ಮಾರಾಟ 
ಜವಳಿ ವ್ಯಾಪಾರ ಸಣ್ಣದು 
ಜವಳಿ ವ್ಯಾಪಾರ ಮಧ್ಯಮ 
ಜವಳಿ ವ್ಯಾಪಾರ ದೊಡ್ಡದು 
ಚಿನ್ನ , ಬೆಳ್ಳಿ ಆಭರಣಗಳ ತಯಾರಿ ಮತ್ತು ಮಾರಾಟ ಸಣ್ಣದು 
ಚಿನ್ನ , ಬೆಳ್ಳಿ ಆಭರಣಗಳ ತಯಾರಿ ಮತ್ತು ಮಾರಾಟ ಮಧ್ಯಮ 
ಚಿನ್ನ , ಬೆಳ್ಳಿ ಆಭರಣಗಳ ತಯಾರಿ ಮತ್ತು ಮಾರಾಟ ದೊಡ್ಡದು 
ಖಾಸಗಿ ಒಳರೋಗಿಗಳ ಆಸ್ಪತ್ರೆ 20 ಹಾಸಿಗೆಗಳ ತನಕ 


500 .00 


39 
40 . 


1000 . 00 


2000. 00 


42 


] [. 


2000. 00 


3500. 00 


ಖಾಸಗಿ ಒಳರೋಗಿಗಳ ಆಸ್ಪತ್ರೆ 20 ಹಾಸಿಗೆಗಳು ಮೀರಿದ್ದಲ್ಲಿ 50 ರ ತನಕ 
50 ಹಾಸಿಗೆಗಳು ಮೀರಿದ್ದಲ್ಲಿ 
ದಂತ ಚಿಕಿತ್ಸಾಲಯ 


5000 . 00 


43 


1000 .00 


1000. 00 


ಕಣ್ಣಿನ ಚಿಕಿತ್ಸಾಲಯ 
ದೃಷ್ಟಿ ಸಂಬಂಧದ ಕನ್ನಡಕಗಳ ಅಂಗಡಿ ( ಆಪ್ಟಿಕಲ್ ಶಾಪ್ ) 
ಸಣ್ಣ ಕ್ಲಿನಿಕ್ 


800 . 00 


500 .00 


ಫಾರ್ಮಸಿ ಪ್ರಯೋಗಾಲಯ , ಎಕ್ಸರೆ, ಸ್ಕ್ಯಾನಿಂಗ್ ಸೆಂಟರ್ 


1000 .00 


ಹೋಲ್‌ಸೇಲ್ ಔಷಧಿ ಮಾರಾಟ 


800 . 00 


49 


ಮೆಡಿಕಲ್ 


1000 . 00 | 


50 


ಮೆಡಿಕಲ್ ಸಹಿತ ಜನರಲ್ ಸ್ಟೋರ್ 


2000 .00 


2000 .00 


51 


ಫೋಟೊ ಸ್ಟುಡಿಯೋ 
ಇನ್ಸಿಟ್ಯೂಟ್ ಕೋಚಿಂಗ್ ಕ್ಲಾಸ್ 
ಹೆಂಚು ತಯಾರಿಕೆ , ಮಾರಾಟ 


1500. 00 


52 


3000 .00 


53 . 


2000 .00 | 


54 | 


ಸೀಮೆಎಣ್ಣೆ ಶೇಖರಣೆ & ಮಾರಾಟ 
ಟೈಲರಿಂಗ್ + ಪ್ಯಾಬ್ರಿಕ್ಸ್ 
ಜ್ಯೂಸ್ ತಯಾರಿಕೆ & ಮಾರಾಟ 


500 .00 


1000 . 00 


ಐಸ್‌ಕ್ರೀಂ ಮಾರಾಟ 


1000. 00 


57 


| 


ಜೂಸ್, ಐಸ್‌ಕ್ರೀಂ ತಯಾರಿಕೆ & ಮಾರಾಟ 


3000 .00 


ಬೇಕರಿ ಉತ್ಪನ್ನಗಳ ಮಾರಾಟ 


2000 .00 | 


3000. 00 


60 | 


ಬೇಕರಿ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟ 
ಹಾಲು ಮತ್ತು ಹಾಲು ಉತ್ಪನ್ನಗಳ ಮಾರಾಟ 
ಹೋಟೇಲುಗಳು ಯಾ ಉಪಹಾರದ ಗೃಹಗಳು 


1000.00 


500.00 


ಸಣ್ಣ ಕ್ಯಾಂಟೀನ್ 
ಕಾಂಡಿಮೆಂಟ್ಸ್ 
ಸಣ್ಣ ಹೋಟೆಲ್ ( ಸೀಟಿಂಗ್ ವ್ಯವಸ್ಥೆ 10 ಜನಕ್ಕಿಂತ ಕಡಿಮೆ ಕುಳಿತು ಕೊಳ್ಳುವ ವ್ಯವಸ್ಥೆ ) 


500 .00 


800.00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧, ೨೦೧೩ 


| 
| 


೫ 
) 
೧ 


ಉದ್ಯಮದ ಸ್ವರೂಪ 


೫೦೯ 
ಉದ್ದಿಮೆ 
ಪರವಾನಿಗೆ ಶುಲ್ಕ 

ರೂ . ಗಳಲ್ಲಿ 
1500. 00 


IV 


2000. 00 


3500 . 00 


VII 


6000. 00 


VIII 


5000.00 


IX 


1000 .00 


X 


3000. 00 


3500. 00 


6000 . 00 


| III 


10000 . 00 


63 


5000 .00 | 


2000. 00 


4000.00 


66 . 


500 . 00 


ಸಣ್ಣ ಹೋಟೆಲ್( ಸೀಟಿಂಗ್ ವ್ಯವಸ್ಥೆ 15 ಜನಕ್ಕಿಂತ ಕಡಿಮೆ ಕುಳಿತು ಕೊಳ್ಳುವ ವ್ಯವಸ್ಥೆ) 
ಹೋಟೆಲ್ ( ಸೀಟಿಂಗ್ ವ್ಯವಸ್ಥೆ 15 ಜನಕ್ಕಿಂತ ಹೆಚ್ಚು ಆದರೆ 20 ಜನಕ್ಕಿಂತ ಕಡಿಮೆ ಕುಳಿತು ಕೊಳ್ಳುವ 
ವ್ಯವಸ್ಥೆ ) 
ಹೋಟೆಲ್ ( ಸೀಟಿಂಗ್ ವ್ಯವಸ್ಥೆ 20 ಜನಕ್ಕಿಂತ ಹೆಚ್ಚು ಆದರೆ 30 ಜನಕ್ಕಿಂತ ಕಡಿಮೆ ಕುಳಿತು ಕೊಳ್ಳುವ 
ವ್ಯವಸ್ಥೆ ) 
ಹೋಟೆಲ್( ಸೀಟಿಂಗ್ ವ್ಯವಸ್ಥೆ 30 ಜನಕ್ಕಿಂತ ಹೆಚ್ಚು ಜನ ಕುಳಿತು ಕೊಳ್ಳುವ ವ್ಯವಸ್ಥೆ ) 
ಮೊದಲನೆ ದರ್ಜೆ ಹೋಟೆಲ್ ( ಹವಾನಿಯಂತ್ರಿತ) 
ಕ್ಯಾಟರಿಂಗ್ ಸರ್ವಿಸ್ ಸಣ್ಣದು 
ಕ್ಯಾಟರಿಂಗ್ ಸರ್ವಿಸ್ ದೊಡ್ಡದು 
ಬಾರ್‌ ಮತ್ತು ರೆಸ್ಟೋರೆಂಟ್‌ಗಳು 
(ಸೀಟಿಂಗ್ ವ್ಯವಸ್ಥೆ 10 ಜನಕ್ಕಿಂತ ಹೆಚ್ಚು ಆದರೆ 20 ಜನಕ್ಕಿಂತ ಕಡಿಮೆ ಕುಳಿತು ಕೊಳ್ಳುವ ವ್ಯವಸ್ಥೆ ) 
(ಸೀಟಿಂಗ್ ವ್ಯವಸ್ಥೆ 20 ಜನಕ್ಕಿಂತ ಹೆಚ್ಚು ಕುಳಿತು ಕೊಳ್ಳುವ ವ್ಯವಸ್ಥೆ) 
ಮೊದಲನೆ ದರ್ಜೆ ಬಾರ್ ಮತ್ತು ರೆಸ್ಟೋರೆಂಟ್‌ಗಳು ( ಹವಾ ನಿಯಂತ್ರಿತ) 
ವೈನ್ಸ್ಬಾರ್ 
ವಾಹನಗಳ ಶೋರೂಮ್ ಎರಡು ಚಕ್ರದ್ದು 
ವಾಹನಗಳ ಶೋರೂಮ್ಮೂರು ಚಕ್ರ ಮತ್ತು ಅದರ ಮೇಲಿನದ್ದು 
ಎರಡು ಮತ್ತು ಮೂರು ಚಕ್ರ ವಾಹನಗಳ ದುರಸ್ಥಿ ಗ್ಯಾರೆಜ್ 
ನಾಲ್ಕು ಹಾಗೂ ಅದಕ್ಕಿಂತ ಹೆಚ್ಚು ಚಕ್ರ ವಾಹನಗಳ ದುರಸ್ಥಿ ಗ್ಯಾರೆಜ್‌ 
ವಾಹನಗಳ ಸರ್ವಿಸ್ ಸ್ಟೇಷನ್ 
ಹಾರ್ಡ್‌ವೇರ್ ವಸ್ತುಗಳ ಮಾರಾಟ ದಾಸ್ತಾನು ಸಣ್ಣದು 
ಹಾರ್ಡ್‌ವೇರ್ ವಸ್ತುಗಳ ಮಾರಾಟ ದಾಸ್ತಾನು ದೊಡ್ಡದು 
ಹಾರ್ಡ್‌ವೇರ್ ವಸ್ತುಗಳ ಮಾರಾಟ ಸಣ್ಣದು 
ಹಾರ್ಡ್‌ವೇರ್ ವಸ್ತುಗಳ ಮಾರಾಟ ದೊಡ್ಡದು 
ಸ್ಯಾನಿಟರಿವೇರ್‌ಗಳ ಮತ್ತು ಸಂಬಂಧಪಟ್ಟ ಐಟಂಗಳ ಮಾರಾಟ ಸಣ್ಣದ್ದು 
ಸ್ಯಾನಿಟರಿವೇರ್‌ಗಳ ಮತ್ತು ಸಂಬಂಧಪಟ್ಟ ಮಾರಾಟ ಶೋರೋಮ್ ಸಹಿತ 
ಗ್ಲಾಸ್ ಮತ್ತು ಫೈವುಡ್ ಮಾರಾಟ 
ಕಲ್ಯಾಣಮಂಟಪ 
500ಕ್ಕೂ ಹೆಚ್ಚಿನ ಜನರಿಗೆ ಸ್ಥಳಾವಕಾಶ ವಿದ್ದಲ್ಲಿ 
300ಕ್ಕೂ ಹೆಚ್ಚಿನ ಆದರೆ 500ಕ್ಕಿಂತ ಕಡಿಮೆ ಜನರಿಗೆ ಸ್ಥಳಾವಕಾಶವಿದ್ದಲ್ಲಿ 
300ಕ್ಕೂ ಕಡಿಮೆ ಜನರಿಗೆ ಸ್ಥಳಾವಕಾಶವಿದ್ದಲ್ಲಿ 
ಪಾರ್ಟಿಹಾಲ್ 
150ಕ್ಕೂ ಹೆಚ್ಚಿನ ಜನರಿಗೆ ಸ್ಥಳಾವಕಾಶವಿದ್ದಲ್ಲಿ 
100ಕ್ಕೂ ಹೆಚ್ಚಿನ ಆದರೆ 150ಕ್ಕಿಂತ ಕಡಿಮೆ ಜನರಿಗೆ ಸ್ಥಳಾವಕಾಶವಿದ್ದಲ್ಲಿ 
100ಕ್ಕೂ ಕಡಿಮೆ ಜನರಿಗೆ ಸ್ಥಳಾವಕಾಶವಿದ್ದಲ್ಲಿ 


1000.00 


68 


1000 .00 


1000.00 


70 | 


2000. 00 


71 


1000 . 00 


72 


2000 .00 


73 


1000. 00 


2000 .00 | 


75 


1000. 00 


76 . 


8000 .00 


5000 .00 | 


3000 . 00 


3000. 00 


2000. 00 


1000 .00 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧ , ೨೦೧೩ 


ಭಾಗ ೬ 


ಉದ್ಯಮದ ಸ್ವರೂಪ 


ಉದ್ದಿಮೆ 
ಪರವಾನಿಗೆ ಶುಲ್ಕ 
ರೂ . ಗಳಲ್ಲಿ 


500.00 


800 . 00 


ತರಕಾರಿ ವ್ಯಾಪಾರ ಸಣ್ಣದು 
ತರಕಾರಿ ವ್ಯಾಪಾರ ದೊಡ್ಡದು 
ಹಣ್ಣಿನ ವ್ಯಾಪಾರ ಸಣ್ಣದು 
ಹಣ್ಣಿನ ವ್ಯಾಪಾರ ದೊಡ್ಡದು 


300 .00 


500. 00 


ಕೋಳಿಮೊಟ್ಟೆ ಹಾಗೂ ಜೀವಂತಕೋಳಿ ಮಾರಾಟ 


2000 . 00 


1000 .00 


ವಸತಿಗೃಹ 
10 ಕೊಠಡಿಗಳ ತನಕ 


2000 .00 


11ರಿಂದ 20ರ ಕೊಠಡಿಗಳ ತನಕ 


3000. 00 


21ರಿಂದ 30ರ ಕೊಠಡಿಗಳ ತನಕ 


3000 .00 


5 ಕೊಠಡಿಗಳ ತನಕ ( ಹವಾನಿಯಂತ್ರಿತ) 


5000. 00 


8000. 00 


5 ಕೊಠಡಿಗಳಿಗಿಂತ ಹೆಚ್ಚಿನ ಕೊಠಡಿಗಳಿದ್ದಲ್ಲಿ ( ಹವಾನಿಯಂತ್ರಿತ) | 
ಕರಕುಶಲ ವಸ್ತುಗಳ ಮಾರಾಟ ಮತ್ತು ಶೋರೂಮ್ 


1000. 00 


3000. 00 


800 . 00 | 


ಮರದ ಮತ್ತು ಇತರ ಫರ್ನೀಚರ್‌ ಮಾರಾಟ ( ಫರ್ನಿಚರ್ ಸೆಂಟರ್‌) 
ಸಿಡಿಮದ್ದು ಮಾರಾಟ 
ಮದ್ದುಗುಂಡು ತಾತ್ಕಾಲಿಕ 
ಮದ್ದುಗುಂಡು ಖಾಯಂ 


500 . 00 


1500 .00 


88 | 


500. 00 


89 


1000. 00 


90 | 


800 . 00 


500. 00 


9 ) 


800 . 00 


ಹೊಗೆಸೊಪ್ಪು, ನಶ್ಯ ವ್ಯಾಪಾರ , ಹುರಿಹಗ್ಗ ಮಾರಾಟ 
ಗ್ರಾನೈಟ್ ರಫ್ತು & ಆಮದು ಮಾರಾಟ 
ಡಿಜಿಟಲ್ / ಅಪ್ಪೆಟ್ ಪ್ರಿಂಟಿಲ್ಸ್ 
ಜಾಹೀರಾತು & ಪ್ರಿಂಟಿಂಗ್ ಪ್ರೆಸ್ 
ಮರದ ವ್ಯಾಪಾರ 
ಬೀಡಾಂಗಡಿ 
ಚಿಪ್ಪಿ ದಾಸ್ತಾನು ಹಾಗೂ ಮಾರಾಟ 
ಮೇಣದ ಬತ್ತಿ ತಯಾರಿ (ಗೃಹ ಕೈಗಾರಿಕೆ) 
ಸೋಪು & ಫಿನಾಯಿಲ್ ತಯಾರಿಕಾ ಘಟಕ ( ಗೃಹ ಕೈಗಾರಿಕೆ) 
ಚಕ್ಕುಲಿ ತಯಾರಿಕೆ ( ಗೃಹ ಕೈಗಾರಿಕೆ) 
ಫೈಬರ್ ಇಂಡಸ್ಟ್ರೀಸ್ 


300 . 00 


94 


1000 . 00 


95 


300.00 


500 . 00 


800 . 00 


1000 .00 


99 


1000 . 00 


ಅಲ್ಯುಮಿನಿಯಂ ಫ್ಯಾಕ್ಟರಿ 
ಶಾಮಿಯಾನ, ಕುರ್ಚಿ, ಟೇಬಲ್ ಪಾತ್ರೆಗಳು ಇತ್ಯಾದಿಗಳನ್ನು ಬಾಡಿಗೆಗೆ 


100 | 


1000 .00 


101 


500.00 


102 


ಕಚ್ಚಾ ರಬ್ಬರ್ ಖರೀದಿ, ದಾಸ್ತನು & ರವಾನೆ 
ಸೈಬರ್ ಸೆಂಟರ್ 
ಚಿತ್ರಮಂದಿರ 


500. 00 


103 


2000 . 00 


104 


500 .00 


ನಾಟಕವನ್ನು ಮಾರಾಟ 
ಗಡಿಯಾರ ವಾಚ್ ಮಾರಾಟ & ರಿಪೇರಿ 


105 ) 


500 .00 


106 . 


ಸೋಲಾರ್ ವಿದ್ಯುತ್ ಸಾಮಗ್ರಿ ಮಾರಾಟ 


800 .00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧, ೨೦೧೩ 


೫೧೧ 
ಉದ್ದಿಮೆ 
ಪರವಾನಿಗೆ ಶುಲ್ಕ 
ರೂ . ಗಳಲ್ಲಿ 


*)2 


ಉದ್ಯಮದ ಸ್ವರೂಪ 


107 


800 .00 


108 | 


300 .00 


109 


ರಸಗೊಬ್ಬರ ಮಾರಾಟ 
ಇಸ್ತಿ ಆಂಗಡಿ 
ಸೀಮೆಎಣ್ಣೆ ಯಾ ಇತರೆ ಸ್ಪವ್ ಮಾರಾಟ & ರಿಪೇರಿ 
ಹಿಟ್ಟಿನಗಿರಣಿ 
ಸಹಕಾರಿ ಸಂಘದ ಬ್ಯಾಂಕಿಂಗ್ 


500 . 00 


110 


300 . 00 


111 | 


500.00 


112 


ಸಾಮಿಲ್ 


3000. 00 


113 | 


ಪೇಟಾ ತಯಾರಿ 


300 .00 


114 


ಸೈಕಲ್ ಅಂಗಡಿ & ದುರಸ್ಥಿ 


500 . 00 


115 


ಅಕ್ಟೇರಿಯಂ & ಅದರ ಸಲಕರಣಗಳ ಮಾರಾಟ 


500 . 00 


116 


ಕಂಪ್ಯೂಟರ್ ಸಾಫ್ಟ್ವೇರ್ ಡೆವಲಪ್‌ಮೆಂಟ್ & ಲೇಸರ್ ಪ್ರಿಂಟಿಂಗ್ 


500 .00 


117 


ರಿಯಲ್ ಎಸ್ಟೇಟ್ 


500 . 00 


118 


ಆಡಳಿತ ಕಛೇರಿ 


500 .00 


119 


19 | 


ಸಿಮೆಂಟಿನ ಕಿಟಕಿ , ದಾರಂದ ಹಾಗೂ ಹೂವಿನಕುಂಡ ಮಾರಾಟ 


500 . 00 


120 


ಮೀನುಗಾರಿಕಾ ಸಲಕರಣೆಗಳ ಮಾರಾಟ ಹಾಗೂ ತಾರ್ಪಲ್ ಏಜೆನ್ಸಿಸ್ 


500 .00 


121 


121 


ಫೋಟೊ ಪ್ರೇಮ್‌ವರ್ಕ್ಸ್ 


500. 00 


122 


ಕೋರಿಯರ್ 


500 . 00 


123 


500.00 


124 


500.00 


125 


ಹಣಕಾಸು ಸಂಸ್ಥೆ 
“ಇ ” ಸ್ಟಾಂಪಿಂಗ್ 
ವೆಲ್ಲಿಂಗ್‌ವರ್ಕ್ಸ್ 
ಒಣಗೇರು & ಅದರಿಂದ ತಯಾರಿಸುವ ಆಹಾರ ಪದಾರ್ಥಗಳ ಮಾರಾಟ ಟ್ರೇಡಿಂಗ್ 
ಮೀನು ಶೇಖರಣಾಘಟಕ 


500. 00 


126 . 


800. 00 


127 


1000. 00 


128 | 


128 


ಪೆಟ್ರೋಲ್ ಬಂಕ್ 


2000. 00 


129 


ಆಟೊಎಲೆಕ್ಟಿಕಲ್ & ಬ್ಯಾಟರಿ ವರ್ಕ್ಸ್ 


500. 00 


130 | 


ಪೈಂಟ್‌ನಿಂದ ಬೋರ್ಡ್ ಬರೆಯುವಿಕೆ 


300 .00 | 


131 


ಸೋಲಾರ್ ಸಿಸ್ಟಮ್ಸ್ ಇನ್ವರ್ಟರ್ ಬ್ಯಾಟರಿ , ವಾಟರ್ ಹೀಠ‌, ಪೆನಲ್ ಮಾರಾಟ 


500. 00 


132 


ರಾಸಾಯನಿಕ ಗೊಬ್ಬರ, ಮತ್ತು ಕೀಟನಾಶಕ ಮಾರಾಟ 


500 . 00 


133 


ಗುಜರಿ ವ್ಯಾಪಾರ 


1000. 00 


134 


ಟ್ರೇಡಿಂಗ್ ಹಾಗೂ ಶೇರ್ ಮಾರ್ಕೆಟಿಂಗ್ 


1000 . 00 


135 


ಆಯಿಲ್ ಮಿಲ್ 


500 .00 


136 . 


ಕೊಬ್ಬರಿ & ತೆಂಗಿನಕಾಯಿ ಮಾರಾಟ 


500 . 00 


137 


ಕಾಡು ಪ್ರಾಣಿಗಳ ರಹಿತ ಚರ್ಮಗಳ ಮಾರಾಟ 


500 . 00 


2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೧ , ೨೦೧೩ 


ಭಾಗ ೬ 


| 


) 
ಇ 


ಉದ್ಯಮದ ಸ್ವರೂಪ 


ಉದ್ದಿಮೆ 
ಪರವಾನಿಗೆ ಶುಲ್ಕ 

ರೂ . ಗಳಲ್ಲಿ 


| 
೩ 
| 


800 .00 


ಕಾರಿನ ಶೃಂಗಾರ ಸಾಮಗ್ರಿಗಳ ಮಾರಾಟ 
ಸೋಡಾತಯಾರಿ 


139 


1000. 00 


140 


500 .00 


141 


500 .00 


142 


ಸುಗಂಧದ ಎಣ್ಣೆ ಮಾರಾಟ 
ಜೀವವಿಮಾ ಕಂತು ವಸೂಲಿ ಕೇಂದ್ರ 
ಕೃಷಿ ಯಂತ್ರ ಹಾಗೂ ಅದರ ಬಿಡಿಭಾಗಗಳ ಮಾರಾಟ ಸೇವೆ 
ಕನ್‌ಸ್ಪೆಕ್ಷನ್ & ಎಂಜಿನಿಯರ್ ಸಿವಿಲ್ ಗುತ್ತಿಗೆ ವ್ಯವಹಾರ 
ಖಾಸಗಿ ಕೇಬಲ್ ಆಪರೇಟಿಂಗ್ & ಸರ್ವೀಸ್ 


500.00 


143 


500 .00 


A 


. 


144 


1000 . 00 


145 


ರೈಸ್‌ಮಿಲ್ 


1000. 00 


146 


ಪಶು ಮತ್ತು ಕೋಳಿ ಆಹಾರ ಮಾರಾಟ 


500 . 00 


147 


500 .00 


ಅಲ್ಯೂಮಿನಿಯಂ ಚಾನೆಲ್ತ್ & ರಬ್ಬರ್ ಬೀಡಿಂಗ್ಸ್ 
ಸಿಗಡಿ ಸಾಕಣೆಯ ಕೆಮಿಕಲ್ ಶೇಖರಣೆ ಹಾಗೂ ಮಾರಾಟ 


148 


500 . 00 


149 


ಎಲ್‌ಪಿಜಿ, ಗೋದಾಮು 


1000. 00 


150 


ಒಣಕಟ್ಟಿಗೆ, ಸಿಮೆಂಟಿನಿಂದ ತಯಾರಿಸುವ ಹೋಲೋಬ್ಲಾಕ್ & ಸುಟ್ಟ ಇಟ್ಟಿಗೆಗಳ ಮಾರಾಟ 


500. 00 


ಮೇಲೆ ವಿವರಿಸಿದ ಉದ್ಯಮ ಸ್ವರೂಪ ಪಟ್ಟಿಯಲ್ಲಿ ಇಲ್ಲದ ಉದ್ಯಮಗಳನ್ನು ನೆಡೆಸುವ ಸಂದರ್ಭದಲ್ಲಿ ಸದ್ರಿ ಉದ್ಯಮಗಳಿಗೆ 
ಪೌರಾಯುಕ್ತರು/ ಮುಖ್ಯಾಧಿಕಾರಿಯವರು ನಿಗದಿಪಡಿಸುವ ಪರವಾನಿಗೆ ಶುಲ್ಕವು ಅಂತಿಮವಾಗಿರುತ್ತದೆ. 

ಮೇಲೆ ಸೂಚಿಸಲ್ಪಟ್ಟ ಪ್ರಕಾರ ವ್ಯಾಪಾರ ಯಾ ಉದ್ದಿಮೆದಾರರು ಮಾರ್ಚ್ ತಿಂಗಳ 1ನೇ ತಾರೀಕಿನೊಳಗೆ (ರಜಾ ದಿನವಾದರೆ ಮುಂದಿನ ದಿನ) 
ಪರವಾನಿಗೆ ನವೀಕರಿಸಲು ನಿಗಧಿಪಡಿಸಿದ ಪರವಾನಿಗೆ ಶುಲ್ಕವನ್ನು ನಗದಾಗಿ ಯಾ ಚೆಕ್ಕಿನ್ ಮೂಲಕ ಪಾವತಿ ಮಾಡಿ ಅರ್ಜಿ ಸಲ್ಲಿಸಲು ತಪ್ಪಿದಲ್ಲಿ ಅವರು 
ತಪಿತಸ್ಥರಾಗುವರು ಮತ್ತು ಅವರ ಅರ್ಜಿಗಳೊಂದಿಗೆ ಈ ಕೆಳಗೆ ಕಾಣಿಸಿದಂತೆ ಹೆಚ್ಚುವರಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುವುದು. 

ಅ) ಮೊದಲ ತಿಂಗಳ ಅವಧಿಗೆ ಶೇಕಡಾ 25 ( ಮೇ 31ರ ಒಳಗಿನ ಅವಧಿಗೆ) 
ಆ) 4ರಿಂದ 6 ತಿಂಗಳ ಅವಧಿಗೆ ಶೇಕಡಾ 50 ( ಜೂನ್ 1ರಿಂದ ಆಗಸ್ಟ್ 31ರ ಒಳಗಿನ ಅವಧಿಗೆ) 
ಇ) 7 ರಿಂದ 9 ತಿಂಗಳ ಅವಧಿಗೆ ಶೇಕಡಾ 75( ಸೆಪ್ಟೆಂಬರ್ 1 ರಿಂದ ನವೆಂಬರ್ 30ರ ವರೆಗಿನ ಒಳಗಿನ ಅವಧಿಗೆ) 


ಆಡಳಿತಾಧಿಕಾರಿಗಳು 
ಪುರಸಭೆ, ಕುಂದಾಪುರ 


P . D 16 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2 , ಬೆಂಗಳೂರು. 


